S 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೩ | ಬೆಂಗಳೂರು, ಗುರುವಾರ , ಸೆಪ್ಟೆಂಬರ್ ೨೦ , ೨೦೧೮ ( ಭಾದ್ರಪದ ೨೯ , ಶಕ ವರ್ಷ ೧೯೪೦ ) | ಸಂಚಿಕೆ ೩೮ 
Volume 153 | Bengaluru , Thursday, Sepetember 20, 2018 (Bhadrapada 29, Shaka Varsha 1940 ) Issue 38 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಸಂಬಂಧಿಸಿದ ಅಧಿಸೂಚನೆಗಳು 


2. 


3. 


ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

ಅಧಿಸೂಚನೆ 

ಸಂಖ್ಯೆ : ಲೋಇ27 ಇಎಪಿ 2018 ಬೆಂಗಳೂರು, ದಿನಾಂಕ:4 - 08 - 2018 
ಹೊಸಕೋಟೆ - ಚಿಂತಾಮಣಿ ಬೈಪಾಸ್ ರಸ್ತೆಯ ರಾಜ್ಯ ಹೆದ್ದಾರಿ - 82 ರ ರಸ್ತೆಯಲ್ಲಿ 0.00 ಕಿಮೀ ಯಿಂದ 52.46 ಕಿಮೀ ವರೆಗೆ ಒಟ್ಟು 52.46 ಕಿಮೀ 
ಉದ್ದದ ರಸ್ತೆಯನ್ನು ಗುತ್ತಿಗೆದಾರರಾದ ಮೆ || ಕರ್ನಾಟಕ ಕಮರ್ಶಿಯಲ್ & ಇಂಡಸ್ಟ್ರಿಯಲ್ ಕಾರ್ಪೊರೇಶನ್ ಪ್ರೈವೇಟ್ ಲಿಮಿಟೆಡ್, ಬೆಂಗಳೂರು 
ರವರ ಮೂಲಕ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ (ಕೆಶಿಪ್ ) ಯಡಿ ಅಭಿವೃದ್ದಿ ಪಡಿಸಲಾಗಿರುತ್ತದೆ. ಸದರಿ ರಸ್ತೆಗೆ ಬಳಕೆದಾರರ ಶುಲ್ಕ 
ಸಂಗ್ರಹಣೆ ಮಾಡಲು ಅನುಮೋದನೆಯನ್ನು ಸರ್ಕಾರದ ಆದೇಶ ಸಂಖ್ಯೆ : ಲೋಇ 118 ಇಎಪಿ 2016 , ಬೆಂಗಳೂರು, ದಿನಾಂಕ : 31 - 03 - 2017 ರಲ್ಲಿ 
ನೀಡಲಾಗಿರುತ್ತದೆ. 
ಈ ರಸ್ತೆಯ ಮೇಲಿನ ಬಳಕೆದಾರರ ಶುಲ್ಕ ( User Fee) ಸಂಗ್ರಹಣೆಯನ್ನು Karnataka Road User Fee Rules, ದಿನಾಂಕ: 07 - 03 - 2015 
ನಿಯಮಗಳ ಪ್ರಕಾರ ದರಗಳನ್ನು ಲೆಕ್ಕ ಮಾಡಲಾಗಿರುತ್ತದೆ. 
ಅದರಂತೆ, ದಿನಾಂಕ: 01- 04 - 2018 ರಿಂದ 31- 03 - 2019 ರವರೆಗೆ ಅನುಬಂಧ-1 ರಲ್ಲಿನಂತೆ ಅನ್ವಯವಾಗುವ ದರಗಳನ್ನು ಲೆಕ್ಕಮಾಡಲಾಗಿದೆ 
ಹಾಗೂ ಈ ಅಧಿಸೂಚನೆಯು ಹೊಸಕೋಟೆ - ಚಿಂತಾಮಣಿ ಬೈಪಾಸ್ ರಸ್ತೆಯ ರಾಜ್ಯ ಹೆದ್ದಾರಿ -82 ರ ರಸ್ತೆಯಲ್ಲಿ 0.00 ಕಿಮೀ ಯಿಂದ 
52 .46 ಕಿಮೀ ವರೆಗೆ ಒಟ್ಟು 52 .46 ಕಿಮೀ ಉದ್ದದ ರಸ್ತೆಗೆ ಮಾತ್ರ ಅನ್ವಯವಾಗುತ್ತದೆ. 

ಇ೦. ಪಿ . ಆರ್ . ತಾರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಬಾಹ್ಯ ಅನುದಾನಿತ ಯೋಜನೆಗಳು ( ಇಎಪಿ) 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ 

ಅನುಬಂಧ- 1 
ಅಧಿಸೂಚನೆ ಸಂಖ್ಯೆ. ಲೋಣ 27 ಇಎಪಿ 2018 ದಿನಾಂಕ : 4 - 08 - 2018 
ಯೋಜನೆಯ ಹೆಸರು:- ಕರ್ನಾಟಕ ರಾಜ್ಯದ ಹೊಸಕೋಟೆ - ಚಿಂತಾಮಣಿ ಬೈಪಾಸ್ ರಸ್ತೆಯ ರಾಜ್ಯ 

ಹೆದ್ದಾರಿ - 82 ರಸ್ತೆಯ ಮೇಲೆ ಬಳಕೆದಾರರ ಶುಲ್ಕ ಸಂಗ್ರಹಣೆ. 

ಒಂದು ಬಾರಿಗೆ ಶುಲ್ಕದ ದರ 
( ಅನ್ವಯವಾಗುವ ಅವಧಿ 1ನೇ ಏಪ್ರಿಲ್ 2018 ರಿಂದ 31ನೇ ಮಾರ್ಚ್ 2019 ರವರೆಗೆ) 
ಕೋಷ್ಟಕ -1 

ಮೂಲಟೋಲ್ 

ದರ 1ನೇ ಏಪ್ರಿಲ್ 
ಕ್ರಮ ಸಂಖ್ಯೆ . ವಾಹನ ಮಾದರಿ 

2018 ರಿಂದ 

ರೂ / ಕಿ. ಮೀ 
ಕಾರು/ಜೀಪು/ ವ್ಯಾನು ಅಥವಾ ಲಘು ವಾಹನ 

0 .8768 


( ೪೭೬೫) 


عععه 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೨೦ , ೨೦೧೮ 


ಭಾಗ ೩ 


ಕ್ರಮ ಸಂಖ್ಯೆ . 


ವಾಹನ ಮಾದರಿ 


ಮೂಲಟೋಲ್ 
ದರ 1ನೇ ಏಪ್ರಿಲ್ 
2018 ರಿಂದ 
ರೂ / ಕಿ. ಮೀ 


ಲಘು ವಾಣಿಜ್ಯ ವಾಹನ, ಲಘು ಗೂಡ್ಸ್ ವಾಹನ ಅಥವಾ ಮಿನಿ ಬಸ್ 

1. 4165 
ಬಸ್ , ವಾಣಿಜ್ಯ ವಾಹನ ( ಎರಡು ಆಕ್ಸಲ್) | 

2 .9679 
ಬಸ್ , ವಾಣಿಜ್ಯ ವಾಹನ (ಮೂರು ಆಕ್ಸಲ್‌) 

3 . 0218 
5 ಭಾರಿ ನಿರ್ಮಾಣ ಯಂತ್ರೋಪಕರಣ ( HCM ), ಅರ್ಥ್ ಮೂವಿಂಗ್ 

ಎಕ್ವಿಪ್ಮೆಂಟ್ ( EME) ಅಥವಾ ಮಲ್ಟಿ ಆಕ್ಸಲ್ ವಾಹನ ( MAV) ( ನಾಲ್ಕು 
ರಿಂದ ಆರು ಆಕ್ಷಲ್) . 

4. 6542 
6 . ಭಾರಿ ಗಾತ್ರದ ವಾಹನಗಳು ( ಏಳು ಅಥವಾ ಹೆಚ್ಚಿನ ಆಕ್ಸಲ್‌ಗಳು) 

5 .6660 
ಯೋಜನಾ ರಸ್ತೆಗೆ ಅನ್ವಯವಾಗುವ ಶುಲ್ಕದ ದರ 
( ಅನ್ವಯವಾಗುವ ಅವಧಿ 1 ನೇ ಏಪ್ರಿಲ್ 2018 ರಿಂದ 31 ನೇ ಮಾರ್ಚ್ 2019 ರವರೆಗೆ) 
ಕೋಷ್ಟಕ - 2 | 

ಟೋಲ್ ಪ್ಲಾಜಾ ದಾಟಲು 
ಕ್ರಮ 

ಶುಲ್ಕದ ದರ 
ವಾಹನ ಮಾದರಿ 
ಸಂಖ್ಯೆ . 

(ಕಿ. ಮೀ . 0.000 ರಿಂದ 

ಕಿ. ಮೀ . 52 .46) 
ಕಾರು /ಜೀಪು/ ವ್ಯಾನು ಅಥವಾ ಲಘು ವಾಹನ 

37.06 ( 35 .00) 
- 2 | ಲಘು ವಾಣಿಜ್ಯ ವಾಹನ , ಲಘು ಗೂಡ್ಸ್ ವಾಹನ ಅಥವಾ ಮಿನಿ ಬಸ್ 59.87 ( 60.00) 
ಬಸ್, ವಾಣಿಜ್ಯ ವಾಹನ ( ಎರಡು ಆಲ್) 

125. 45 (125 .00) 
ಬಸ್ , ವಾಣಿಜ್ಯ ವಾಹನ (ಮೂರು ಆಕ್ಸಲ್‌) 

127 .72 (130 .00 ) 
ಭಾರಿ ನಿರ್ಮಾಣ ಯಂತ್ರೋಪಕರಣ ( HCM), ಅರ್ಥ್ ಮೂವಿಂಗ್ 196 .73 (195 .00) 
ಎಕ್ವಿಪ್ಮೆಂಟ್ ( EME) ಅಥವಾ ಮಲ್ಟಿ ಆಕ್ಸಲ್ ವಾಹನ (MAV) ( ನಾಲ್ಕು 
ರಿಂದ ಆರು ಆಕ್ಸಲ್) . 
ಭಾರಿ ಗಾತ್ರದ ವಾಹನಗಳು ( ಏಳು ಅಥವಾ ಹೆಚ್ಚಿನ ಆಕ್ಸಲ್‌ಗಳು ) | 239 .50 ( 240 . 00 ) 
ಪದೇ ಪದೇ ಉಪಯೋಗಿಸಲು ಅನ್ವಯವಾಗುವ ಶುಲ್ಕದ ದರ ( ಪುನಾರಾಗಮನ) 

( ಗರಿಷ್ಟ 24 ಗಂಟೆಗಳಿಗೆ ಎರಡು one way journey ) 
( ಅನ್ವಯವಾಗುವ ಅವಧಿ 1 ನೇ ಏಪ್ರಿಲ್ 2018 ರಿಂದ 31 ನೇ ಮಾರ್ಚ್ 2019 ರವರೆಗೆ) 
ಕೋಷ್ಟಕ - 3 

ಟೋಲ್ ಪ್ಲಾಜಾ ದಾಟಲು 
ಕ್ರಮ ಸಂಖ್ಯೆ. ವಾಹನ ಮಾದರಿ 

ಶುಲ್ಕದ ದರ 
( ಕಿ. ಮೀ . 0 . 000 ರಿಂದ 

ಕಿ. ಮೀ . 52 .46) 
ಕಾರು/ಜೀಪು/ ವ್ಯಾನು ಅಥವಾ ಲಘು ವಾಹನ 

55.59 (55.00) 
ಲಘು ವಾಣಿಜ್ಯ ವಾಹನ, ಲಘು ಗೂಡ್ಸ್ ವಾಹನ ಅಥವಾ ಮಿನಿ ಬಸ್ 89.81 ( 90. 00 ) 
ಬಸ್, ವಾಣಿಜ್ಯ ವಾಹನ ( ಎರಡು ಆಕ್ಸಲ್‌ ) 

188.18 (190 .00 ) 
ಬಸ್, ವಾಣಿಜ್ಯ ವಾಹನ (ಮೂರು ಆಕ್ಸಲ್‌) 

191.59 ( 190.00) 
ಭಾರಿ ನಿರ್ಮಾಣ ಯಂತ್ರೋಪಕರಣ (HCM ), ಅರ್ಥ್ ಮೂವಿಂಗ್ 295.10 (295.00) 
ಎಕ್ವಿಪ್ಮೆಂಟ್ (EME) ಅಥವಾ ಮಲ್ಟಿ ಆಕ್ಸಲ್ ವಾಹನ ( MAV ) | 

( ನಾಲ್ಕು ರಿಂದ ಆರು ಆಕ್ಸಲ್‌ ) 
6 ಭಾರಿ ಗಾತ್ರದ ವಾಹನಗಳು ( ಏಳು ಅಥವಾ ಹೆಚ್ಚಿನ ಆಕ್ಸಲ್‌ಗಳು ) 359 . 26 ( 360. 00 ) 


2 


3 


. 


ಭಾಗ ೩ 


عععه 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೦, ೨೦೧೮ 
ಪದೇ ಪದೇ ಉಪಯೋಗಿಸಲು ಅನ್ವಯವಾಗುವ ಶುಲ್ಕದ ದರ ( ಮಾಸಿಕ ಪಾಸ್) 

( ಗರಿಷ್ಟ ಒಂದು ತಿಂಗಳಲ್ಲಿ 50 one way journey) 
( ಅನ್ವಯವಾಗುವ ಅವಧಿ 1 ನೇ ಏಪ್ರಿಲ್ 2018 ರಿಂದ 31 ನೇ ಮಾರ್ಚ್ 2019 ರವರೆಗೆ) 


ಕೋಷ್ಟಕ - 4 


ವಾಹನ ಮಾದರಿ 


ಟೋಲ್ ಪ್ಲಾಜಾ 
ದಾಟಲು ಶುಲ್ಕದ ದರ 
(ಕಿ. ಮೀ . 0.000 ರಿಂದ 

ಕಿ. ಮೀ . 52.46) 


ಸಂಖ್ಯೆ . 


ಕಾರು/ಜೀಪು/ ವ್ಯಾನು ಅಥವಾ ಲಘು ವಾಹನ 


1235.55 (1235 .00 ) 


2 | ಲಘು ವಾಣಿಜ್ಯ ವಾಹನ , ಲಘು ಗೂಡ್ಸ್ ವಾಹನ ಅಥವಾ ಮಿನಿ ಬಸ್ 


1995.86 ( 1995.00) 


3 | ಬಸ್ , ವಾಣಿಜ್ಯ ವಾಹನ ( ಎರಡು ಆಕ್ಸಲ್‌) 


4181.91 ( 4180 .00) 


4257 .97 ( 4260 . 00 ) 


6558. 01 ( 6560.00) 


| ಬಸ್ , ವಾಣಿಜ್ಯ ವಾಹನ (ಮೂರು ಆಕ್ಸಲ್) 
ಭಾರಿ ನಿರ್ಮಾಣ ಯಂತ್ರೋಪಕರಣ (HCM ), ಅರ್ಥ್ ಮೂವಿಂಗ್ | 
ಎಕ್ವಿಪ್ಮೆಂಟ್ ( EME ) ಅಥವಾ ಮಲ್ಟಿ ಆಕ್ಟಲ್ ವಾಹನ ( MAV ) ( ನಾಲ್ಕು 
ರಿಂದ ಆರು ಆಕ್ಸಲ್‌) 


6 | ಭಾರಿ ಗಾತ್ರದ ವಾಹನಗಳು ( ಏಳು ಅಥವಾ ಹೆಚ್ಚಿನ ಆಕ್ಸಲ್‌ಗಳು ) 


7983.77 ( 7985.00) 


ಇಂ . ಪಿ. ಆರ್ . ತಾರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಬಾಹ್ಯ ಅನುದಾನಿತ ಯೋಜನೆಗಳು ( ಇಎಪಿ ) 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ 


PUBLIC WORKS, PORTS & INLAND TRANSPORT SECRETARIAT 

NOTIFICATION 

No . PWD 27 EAP 2018 BENGALURU, Dated : 4 -08 - 2018 
1. Hoskote - Chinthamani Bypass Road State Highway - 82 from km 0.00 to km 52.46 for a length of 52.46 km was developed 

through Karnataka State Highway Improvement Project (KSHIP ) by the concessionaire M /s.Karnataka Commercial & Industrial 
Corporation Private Limited, Bengaluru . Hence , the approval has been accorded for the collection of user fee on this road vide 

Government Order No . PWD 118 EAP 2016 , Bengaluru , dated : 31-03- 2017 . 
2 . Calculation of rates for the collection of User Fee on this road is done as per the Karnataka Road User Fee Rules, 

Dated: 07 -03-2015 . 
3 . Accordingly , the user fee schedule is computed for the period effective from 01-04 - 2018 till 31-03 -2019 as per Annexure -1 and 

this Notification is applicable to Hoskote - Chintamani Bypass Road State Highway - 82 from km . 0.00 to km 52.46 for a length of 
52 .46 km only . 


Er. P . R . THARA 


Under Secretary to Government 

External Aided Projects 
Public Works, Ports & Inland Water 

Transport Department 


$ 220 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 


ಭಾಗ ೩ 


Annexure -1 
Annexure to Notification No. PWD 27 EAP 2018 Bengaluru , Dated : 4 -08 - 2018 
Name Of The Project:Hoskote -Chintamani Bypass Road (SH -82) in the State ofKarnataka on toll . 

Toll Rate For Single Trip 
(Applicable between 1st April 2018 to 31stMarch 2019 ) 

Table - 1 


SI No . 


3 


Basic Toll charge as on 
Category of Vehicle 

1st April 2018 in Rs ./Km 
Car, Jeep , Van or LightMotor Vehicle 

0 .8768 
Light Commercial Vehicle , 

1.4165 
light Goods Vehicle or Mini Bus 
Bus or Commercial Vehicle (Two axle ) 

2 . 9679 
Bus or Commercial Vehicle ( Three axle ) 

3 .0218 
Heavy Construction Machinery (HCM ) or Earth Moving 

4 .6542 
Equipment (EME) or Multi Axle Vehicle (MAV) (four or six 
axles ) 
Over - sized vehicles (seven ormore axles ) 

5 .6660 
Toll Rate applicable for the project road 
(Applicable between 1st April 2018 to 31st March 2019) 


Table -2 


Toll Rate of for 
crossing Toll Plaza 


SI No . 


Category of Vehicle 


(Km 0 .000 to Km 

52. 46 ) 


1 


Car, Jeep , Van or LightMotor Vehicle 


37 .06 (35.00 ) 


Light Commercial Vehicle , 


59.87 (60.00 ) 


light Goods Vehicle or Mini Bus 
Bus or Commercial Vehicle (Two axle) 
Bus or Commercial Vehicle (Three axle ) 


125 .45 (125 .00 ) 


127 .72 (130 .00 ) 


196 .73 ( 195 .00 ) 


Heavy Construction Machinery (HCM ) or Earth Moving 
Equipment (EME ) or Multi Axle Vehicle (MAV ) ( four or six 
axles) 


6 


Over- sized vehicles (seven or more axles) 


239 .50 (240 .00 ) 


Toll Rate applicable for frequent users (Daily Return ) 
(Maxmimum of 2 one way journeys with validity of 24 hours) 

(Applicable between 1st April 2018 to 31st March 2019 ) 


Table -3 


SI No . 


Category of Vehicle 


Toll Rate of for crossing 

Toll Plaza 


(Km 0 .000 to Km 52 .46 ) 


Car, Jeep , Van or LightMotor Vehicle 


55 .59 (55 .00 ) 


Light Commercial Vehicle , 


89.81 (90 .00 ) 


light Goods Vehicle or Mini Bus 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 


೪೭೬೯ 


SI No. 


Category of Vehicle 


Toll Rate of for crossing 

Toll Plaza 


ಒ 


Bus or Commercial Vehicle (Two axle ) 


188.18 (190.00) 


| 


A 


Bus or Commercial Vehicle ( Three axle ) 


191 .59 ( 190. 00) 


| 


U 


295 .10 ( 295.00) 


Heavy Construction Machinery (HCM ) or Earth Moving 
Equipment (EME ) or Multi Axle Vehicle (MAV ) (four or six 
axles) 


Over- sized vehicles (seven or more axles ) 


359 .26 ( 360 .00) 


TollRate applicable for frequent users (Monthly Pass ) 


(Maxmimum of 50 one way journeys with validity of One Month ) 
(Applicable between 1st April 2018 to 31st March 2019) 

Table -4 


Toll Rate of for crossing 

Toll Plaza 


SI No . 


Category of Vehicle 


(Km 0. 000 to Km 52 .46) 


Car, Jeep , Van or Light Motor Vehicle 


1235 . 55 (1235. 00) 


2 


Light Commercial Vehicle, 


1995. 86 (1995. 00) 


light Goods Vehicle or Mini Bus 


3 


. 


Bus or Commercial Vehicle (Two axle ) 


4181. 91 (4180 .00) 


Bus or Commercial Vehicle (Three axle ) 


4257. 97 ( 4260. 00) 


6558 . 01 ( 6560 .00) 


Heavy Construction Machinery (HCM ) or Earth Moving 
Equipment (EME ) or Multi Axle Vehicle (MAV ) (four or six 
axles ) 


Over- sized vehicles (seven or more axles ) 


7983 .77 ( 7985. 00) 


PR -588 
Sc -100 


ಇಂ . ಪಿ . ಆರ್ . ತಾರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಬಾಹ್ಯ ಅನುದಾನಿತ ಯೋಜನೆಗಳು ( ಇಎಪಿ) 
ಲೋಕೋಪಯೋಗಿ, ಬಂದರು ಹಾಗೂ ಒಳನಾಡು ಜಲಸಾರಿಗೆ ಇಲಾಖೆ 


ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ತುಮಕೂರು ಜಿಲ್ಲೆ. 

ಅಧಿಸೂಚನೆ 
ನಂ : ಡಿಯುಡಿಸಿ/ ಚುನಾ/ ಸಿಆರ್ / 132 ( ಮಪು)/ 2015 -16, ದಿನಾಂಕ:4 - 08 - 2018 , 
ಕರ್ನಾಟಕ ನಗರಾಭಿವೃದ್ಧಿ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಯುಡಿಡಿ/ 04/ ಟಿಎಂಎಸ್ /2014 , ದಿನಾಂಕ: 09 -01 -2015 ರನ್ವಯ ಮಧುಗಿರಿ 
ಪುರಸಭೆಯ ವಾರ್ಡ್ವಾರು ಪುನರ್ ವಿಂಗಡಣೆಯ ಅಂತಿಮ ಅಧಿಸೂಚನೆಯನ್ನು ದಿನಾಂಕ: 31 - 03 - 2017 ರಂದು ಈ ಕಛೇರಿಯಿಂದ ಹೊರಡಿಸಲಾಗಿತ್ತು 
ಈ ಅಂತಿಮ ಅಧಿಸೂಚನೆಯಲ್ಲಿ ಮಧುಗಿರಿ ಪುರಸಭೆಯ ವಾರ್ಡ್ ಸಂಖ್ಯೆ 15ರ ಚಕ್ಕುಬಂದಿ ತಪ್ಪಾಗಿ ಮುದ್ರಿತವಾಗಿರುವುದರಿಂದ ಸಾರ್ವಜನಿಕರಿಂದ 
ಆಕ್ಷೇಪಣೆಗಳು ಬಂದಿರುವ ಹಿನ್ನೆಲೆಯಲ್ಲಿ ಸ್ಥಳ ಪರಿಶೀಲನೆ ನಡೆಸಿದಾಗ ವಾರ್ಡ್ 15ರ ಚೆಕ್ಕುಬಂದಿ ಅಂತಿಮ ಅಧಿಸೂಚನೆಯಲ್ಲಿ ತಪ್ಪಾಗಿ 
ಮುದ್ರಿತವಾಗಿರುವುದು ಕಂಡುಬಂದಿರುತ್ತದೆ. ಆದುದ್ದರಿಂದ ಮಧುಗಿರಿ ಪುರಸಭೆಯ ವಾರ್ಡ್ ನಂ. 15ರ ಚೆಕ್ಕುಬಂದಿಯನ್ನು ತಿದ್ದುಪಡಿ ಮಾಡುವಂತೆ 
ಮುಖ್ಯಾಧಿಕಾರಿ, ಪುರಸಭೆ, ಮಧುಗಿರಿ ಇವರ ಪತ್ರ ಸಂಖ್ಯೆ: ಎಂಯುಎನ್/ಆರ್‌ಓ / ಸಿಆರ್ /11/2018 - 19 ದಿನಾಂಕ : 04 -08 -2018 ರನ್ವಯ ಕೋರಿರುತ್ತಾರೆ. 
ಸದರಿಯವರ ಮನವಿಯನ್ನು ಪರಿಗಣಿಸಿ ದಿನಾಂಕ: 31- 03 -2007ರ ಅಂತಿಮ ಅಧಿಸೂಚನೆಯನ್ನು ವಾಡ್ ನಂ 15 ಚೆಕ್ಕುಬಂದಿಯನ್ನು ಕೆಳಕಂಡಂತೆ 
ತಿದ್ದುಪಡಿ ಮಾಡಿದೆ. 


೪೭೭೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 

ಭಾಗ ೩ 
ದಿನಾಂಕ: 31 - 03 - 2017ರ ಅಧಿಸೂಚನೆಯಲ್ಲಿರುವ ಚೆಕ್ಕುಬಂದಿ 

ತಿದ್ದುಪಡಿ ಮಾಡಿರುವ ಚೆಕ್ಕುಬಂದಿ 


ಕ್ರ ಸಂ 


ವಾರ್ಡ್ 


ಸಂಖ್ಯೆ 


ಪೂರ್ವ 


ಡೂಂ ಲೈಟ್ ಸರ್ಕಲ್ ಗುರುರಾಜ್ ಮನೆ | ಡೂಂ ಲೈಟ್ ಸರ್ಕಲ್ ಗುರುರಾಜ್ ಮನೆ 
ಮುಂಭಾಗದಿಂದ ದರ್ಗಾಗೆ ಹೋಗುವ ದಾರಿ 

ಮುಂಭಾಗದಿಂದ ದರ್ಗಾಗೆ ಹೋಗುವ ದಾರಿ 
ಕುಲುಮೆ ಬೀದಿ ಹಾಗೂ ಮಂಡರ ಗುಟ್ಟೆ. 

ವಿ .ಆರ್‌. ಎಸ್‌. ಟಿ. ದೇವಸ್ಥಾನದಿಮದ ಬಸ್ 
ನಿಲ್ದಾಣದ ರಸ್ತೆ 


ಪಶ್ಚಿಮ 


01 


| 


15 | 


ಉತ್ತರ 


ಟೌನ್ ಗಡಿ ಗುಟ್ಟೆ . 


ವಿ .ಆರ್‌.ಎಸ್‌. ಟಿ . ರಸ್ತೆ . 


ದಕ್ಷಿಣ 


ರಾಮೇಗೌಡನ ಗಲ್ಲಿ. 


ದರ್ಗಾ ರಸ್ತೆ 


PR-586 


ಜಿಲ್ಲಾಧಿಕಾರಿಗಳು 
ತುಮಕೂರು ಜಿಲ್ಲೆ, ತುಮಕೂರು 


SC - 30 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ನಂ : ಆರ್‌ಡಿ 27 ಎಲ್‌ಜಿಹೆಚ್ 2017 , ಬೆಂಗಳೂರು, ದಿನಾಂಕ: 26 - 03 - 2018 

ನಮೂನೆ 29 
68ನೇ ಪ್ರಕರಣದ ( 5) ನೇ ಉಪ ಪ್ರಕರಣದ ಮೇರೆಗಿನ ಘೋಷಣೆ - ನಿಯಮ 96 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ ( 1964) ರ 68ನೇ ಪ್ರಕರಣದ ( 5) ನೇ ಉಪ ಪ್ರಕರಣದಿಂದ ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸದರಿ 
ಪ್ರಕರಣದ (1) ನೇ ಉಪ ಪ್ರಕರಣದ ಮೇರೆಗೆ ಹೊರಡಿಸಿದ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಗೊಂಡ ದಿನಾಂಕ: 06 - 04 - 2017ರ ಜಿಲ್ಲಾಧಿಕಾರಿ, ಹಾಸನ 
ಜಿಲ್ಲೆ ರವರ ಸಂಖ್ಯೆ : ಪಿ . ಆರ್. 72 ಬಿ. ಪ್ರ. (10 ) ಕ್ರಮ ಸಂಖ್ಯೆಯ ಪ್ರಕಟಣೆಯ ಅನುಸೂಚಿಯಲ್ಲಿ ನಿರ್ಧಿಷ್ಟ ಪಡಿಸಿದ ಮತ್ತು ಕೆಳಗಿನ ಅನುಸೂಚಿಯಲ್ಲಿ 
ನಿರ್ಧಿಷ್ಟ ಪಡಿಸಿದ ಗುಂಡುತೋಪು ಜಮೀನು ಸಾರ್ವಜನಿಕರ ಉಪಯೋಗಕ್ಕೆ ಅಗತ್ಯವಿಲ್ಲವೆಂದು ವ್ಯವಹರಣೆಗಳ ದಾಖಲಾತಿ ಹಾಗೂ ಜಿಲ್ಲಾಧಿಕಾರಿ, 
ಹಾಸನ ಜಿಲ್ಲೆ ಇವರ ವರದಿ ಮೇರೆಗೆ ಪರಿಶೀಲಿಸಿದ ನಂತರ ಬಿ ಖರಾಬು ಜಮೀನಿನ ಮೇಲೆ ಸಾರ್ವಜನಿಕರ ಹಾಗೂ ವ್ಯಕ್ತಿಗಳ ಎಲ್ಲಾ ಹಕ್ಕುಗಳು 
ಕೊನೆಗೊಳ್ಳತಕ್ಕದೆಂದು ಈ ಮೂಲಕ ಘೋಷಿಸಿದೆ. 

ಅನುಸೂಚಿ 


ಜಮೀನು ಇರುವ ಗ್ರಾಮ 


ಮಾರಗೌಡನಹಳ್ಳಿ 


ಹೋಬಳಿ 


ಕಸಭಾ 


ತಾಲ್ಲೂಕು 


( ಹೊಳೆನರಸೀಪುರ 


ಹಾಸನ 
ಗುಂಡುತೋಪು ಜಮೀನಿನ ಭಾಗ ಅಥವಾ ಭಾಗದ ವರ್ಣನೆ | ಸ. ನಂ . 45ರಲ್ಲಿ 2 - 03 ಎಕರೆ ಗುಂಡುತೋಪು ಜಮೀನು 
ಮೇರೆಗಳು 

ಪೂರ್ವಕ್ಕೆ - ಲಾ . ನಂ . 44ರ ಜಮೀನು 
ಪಶ್ಚಿಮಕ್ಕೆ - ಲಾ ನಂ . 46ರ ಸರ್ಕಾರಿ ಕರೆ 
ಉತ್ತರಕ್ಕೆ - ಲಾ . ಸಂ . ನಂ . 44 & ಹಳ್ಳ 
| ದಕ್ಷಿಣಕ್ಕೆ - ಅಂಕನಹಳ್ಳಿ ಗಡಿ 


PR- 587 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎಸ್ . ಎಲ್ . ಮಹಾಂತೇಗೌಡ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಮಂಜೂರಾತಿ -1) 


SC -40 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 


8220 


DEPARTMENT OF COMMERCIAL TAXES 
PROCEEDINGS OF THE ASST.COMMISSIONER OF COMMERCIAL TAXES , 
LOCAL GOODS AND SERVICE TAX OFFICE -260 MANGALURU 

DATED : 05 -07- 2018 . 

PRESENT: JAYAPRAKASH NAIK M . 
Sub : Loss of form H issued by M /s. VIR Exports , Mangaluru ,TIN . 29030451191 to M /s. Shree 

Bhairava Exports , TIN . 29260775772 -Reg . 
Ref : M /s .Shree Bhairava Exports , Opposite Mayura Hotel, K .B . Cross , TipturTaluk , Tumkur Dist, TIN . 

29260775772 request letters dated : 30 -08 - 2016 , 04 - 10 - 2017 and 25 - 06 2018 respectively . 
Preamble : 

M /S .VIR Exports , D .No . 3- 16 -1371/39 , 3rd Floor , Kadri City Gate,Mangaluru is a registered dealer borne on the files of this office 
bearing TIN : 29030451191. One of the dealers named M /s . Shree Bhairava Exports, Opposite Mayura Hotel, K .B . Cross , Tiptur Taluk, 
Tumkur Dist, TIN . 29260775772 vide their letters at reference cited above has intimated that Form H bearing No .F868432 issued 
from Assisstant Commissioner of Commercial Taxes of Local VAT office - 260 , Mangaluru on 31- 05 -2008 , which were issued to M /s . 
VIR Exports , D .No. 3- 16 - 1371/39 , 3rd Floor, Kadri City Gate, Mangaluru , were lost in the custody of selling dealer i.e . M /s Shree 
Bhairava Exports , Opposite Mayura Hotel, K . B . Cross , Tiptur Taluk , Tumkur Dist. TIN . 29260775772 . 

Accordingly , the selling dealer M /s. Shree Bhairava Exports , Opposite Mayura Hotel, K . B . Cross, Tiptur Taluk, Tumkur Dist , 
TIN .29260775772 filed copy of police complaint lodged to the jurisdictional police officer, Kibbana Halli Police Station , Tiptur Taluk , 
executed indemnity bond in Form G in favour of Government of Karnataka as laid down under Rule 12 ( 2 ) and 12 ( 9 ) of Central Sales 
Tax Act, 1956 and also produced the paper cutting for having published in local papers and requested this office to issue duplicate 
Form H and also to be treated the above lost Form H as invalid . Hence , this order: 

ORDER NO : ACCT.LGSTO -260 / FORM H /2018 - 19 DATED : 05 -07 -2018 . 
In view of the circumstances explained above , the said Form H bearing No.F 868432 dated : 31 -05- 2008 were issued to 
M /s. Shree Bhairava Exports , Opposite Mayura Hotel , K .B. Cross, Tiptur Taluk , Tumkur Dist by M /s. VIR Exports , D. No .3- 16 -1371/39, 3rd 
Floor, Kadri City Gate ,Mangaluru TIN : 29030451191 is treated as invalid with immediate effect. 

JAYAPRAKASH NAIK M . 
Assistant Commissioner of Commercial Tax 
Local Goods & Service Tax Office - 260 

Mangaluru 


OFFICE OF THE ACCT,LGSTO -260 ,MANGALURU 

NOTIFICATION DATED : 05 -07 - 2018 . 

Notified Authority Under Rules 6 (e ) ( 1) of the CST (Karnataka) Rules 1956 
By virtue of the provisions of Rules 12 (3 ) of the CST (R & T) Rules 1956 , it is hereby notified for general information that the 
declarations in form H shown below are declared to be lost in the custody of purchasing dealer and also to be invalid . 


Number 
( including 
code No .) 

of 
declaration 
forms lost 


Registration 

certificate 
No. of the 
dealer under 
CST Act 

1956 


The address of 
the dealer to 

whom the 
declarations are 

sent 


Date of Whether 
issue of losti 
forms by stolen 
the dealer | destroyed 


Name & address of 
the dealer to whom 
declaration forms 
is /are issued by the 
department with 
date of form H 

issued 
M /s. VIR Exports , 
D .No.3 - 16 - 1371/ 39 , 
3rd Floor, Kadri City 
Gate , Mangaluru 


Amount in . 


NO 


1 . 


F 868432 


29030451191 


31.05 .2008 


Lost 


3 . 5 , 35 , 11,600 -00 


M /s.ShreeBhairava 
Exports , Opposite 
Mayura Hotel, K . B . 
Cross, TipturTaluk , 
TumkurDist, 


PR -548 
SC - 10 


JAYAPRAKASH NAIK M . 
Assistant Commissioner of Commercial Tax 
Local Goods & Service Tax Office -260 

Mangaluru 


೪೭೭೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 


ಭಾಗ ೩ 


ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವಾಲಯ 

- ಹೆಚ್ಚುವರಿ ಅಧಿಸೂಚನೆ 

ಸಂಖ್ಯೆ : ಲೋಇ67 ಇಎಪಿ 2012 , ಬೆಂಗಳೂರು, ದಿನಾಂಕ: 28.07 .2018 
ಕರ್ನಾಟಕ ಹೆದ್ದಾರಿ ಕಾಯ್ದೆ 1964 ಕಲಂ 15ರ ಮೇರೆಗೆ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ನಮೂದಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ 84 ರಲ್ಲಿ ಕೌಡ್ಲೆ ಯಿಂದ ಮಂಡ್ಯ ವರೆಗೆ ( ಲಿಂಕ್ ಸಂಖ್ಯೆ 57 - ಸಿ) ( ಹೆಚ್ಚುವರಿ) ರಸ್ತೆ 
ಅಭಿವೃದ್ಧಿ ಪಡಿಸುವ ಉದ್ದೇಶಕ್ಕಾಗಿ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರು ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 
84ನ್ನು ಅಭಿವೃದ್ಧಿಪಡಿಸಲು ಅವಶ್ಯವಾಗಿದೆ ಎಂದು ಸರ್ಕಾರವು ಮನಗಂಡಿದೆ. ಆದುದರಿಂದ ಈ ಕೆಳಕಂಡ ಷೆಡ್ಯೂಲ್‌ನಲ್ಲಿ ವಿವರಿಸಿರುವ ಜಮೀನುಗಳು ರಾಜ್ಯ ಹೆದ್ದಾರಿ ಸಂಖ್ಯೆ 84ರ ರಸ್ತೆ ಅಭಿವೃದ್ಧಿಗೆ ಅವಶ್ಯಕವಾಗಿದೆ ಎಂದು ಈ ಮೂಲಕ 
ಘೋಷಿಸಲಾಗಿದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 1964ರ ಅಡಿಯಲ್ಲಿ ಈ ಕೆಳಕಂಡ ಜಮೀನುಗಳಲ್ಲಿ ಕೆಲಸ ನಿರ್ವಹಿಸುವ ಅಧಿಕಾರಿ , ಸಿಬ್ಬಂದಿ ಅಥವಾ ಯೋಜನಾ ನಿರ್ದೆಶಕರ ಪರವಾಗಿ ಪ್ರತಿನಿಧಿಸುವವರನ್ನು ತಡೆಯುವುದಾಗಲಿ ಅಥವಾ 
ಅಡ್ಡಿಪಡಿಸುವುದಾಗಲಿ ಮಾಡಕೂಡದೆಂದು ಈ ಜಮೀನುಗಳಲ್ಲಿ ಆಸಕ್ತಿ ಹೊಂದಿರುವ ಎಲ್ಲಾ ವ್ಯಕ್ತಿಗಳಿಗೆ ಈ ಮೂಲಕ ಸೂಚಿಸಲಾಗಿದೆ. 

ಈ ಅಧಿಸೂಚನೆ ಪ್ರಕಟಣೆಯಾದ ನಂತರ ಯೋಜನಾ ನಿರ್ದೇಶಕರು, ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ರವರ ಅನುಮತಿಯಿಲ್ಲದೆ ಸದರಿ ಜಮೀನುಗಳನ್ನು ವಿಲೆ ಮಾಡುವ ಒಪ್ಪಂದದ ಕ್ರಯ , 
ಕರಾರು, ಬೋಗ್ಯ, ಲೀಜ್, ಅದಲು- ಬದಲು ವಗೈರೆ ಮಾಡುವಂತಿಲ್ಲ. ಸದರಿ ಜಮೀನುಗಳಲ್ಲಿ ಈ ಅಧಿಸೂಚನೆ ಪ್ರಕಟಣೆಯ ನಂತರ ಕಟ್ಟಡಗಳ ನಿರ್ಮಾಣ ಮತ್ತಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಂತಿಲ್ಲ. ಒಂದು ವೇಳೆ ಮಾಡಿದ್ದರೂ 
ಪರಿಹಾರ ಹಣ ನಿಗದಿ ಮಾಡುವಾಗ ಅಂತಹ ವ್ಯವಹಾರದ ಅಂಶಗಳನ್ನು ಗಣನೆ ತೆಗೆದು ಕೊಳ್ಳಲಾಗುವುದಿಲ್ಲ. 

ಸದರಿ ಜಮೀನುಗಳ ವಿವರಗಳನ್ನು ಪರಿಶೀಲನೆಗಾಗಿ ವಿಶೇಷ ಜಿಲ್ಲಾಧಿಕಾರಿಗಳು (ಭೂಸ್ವಾಧೀನ), ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು, ಸಹಾಯಕ ಆಯುಕ್ತರು ( ಭೂಸ್ವಾಧೀನ), ಕರ್ನಾಟಕ ರಾಜ್ಯ 
ಹೆದ್ದಾರಿ ಅಭಿವೃದ್ಧಿ ಯೋಜನೆ, ಬೆಂಗಳೂರು ಮತ್ತು ಸಂಬಂಧಪಟ್ಟ ತಹಸೀಲ್ದಾರ್‌ರವರ ಕಛೇರಿಯಲ್ಲಿ ಇಡಲಾಗಿದೆ. 

- : ಷೆಡ್ಯೂಲ್ : 
ಜಮೀನಿನ ವಿವರ ಭೂಸ್ವಾಧೀನಕ್ಕೆ ಒಳಪಡುವ 

ಚಕ್ಕುಬಂದಿ 

ಪಹಣಿ 
ಆಕಾರ 
ಪಹಣಿಯಂತೆ ಖಾತೆದಾರರ ಹೆಸರು 

ಯಂತೆ 
ಬಂದಿನಂತೆ 

ಆಕಾರ 
ಶ್ರೀಯುತರು/ಶ್ರೀಮತಿ 

ಖರಾಬು | ಉಳಿಕೆ 

ಐನು ಖರಾಬು ಒಟ್ಟು 
ಸ, ನಂ . | ತರಹ 

ಪೂರ್ವ | ಪಶ್ಚಿಮ ಉತ್ತರ ದಕ್ಷಿಣ 

ವಿಸ್ತೀರ್ಣ 
ಎ - ಗು ಎ - ಗು 

ಎ - ಗು 
ವಿಸ್ತೀರ್ಣ 

ಎ - ಗು 
ಎ - ಗು 


ವಿಸ್ತೀರ್ಣ 


છેતેવા 


ಆಕಾರ 


ಒಟ್ಟು 


- ಒಟ್ಟು 


ಎ - ಗು 


ಎ - ಗು 


3 


. 


| 


12 


| 


13 


ಹೋಬಳಿ: ಬಸರಾಳು - 2 


ಜಿಲ್ಲೆ: ಮಂಡ್ಯ 


ಗ್ರಾಮ : ಚಿಕ್ಕಬಳ್ಳಿ 
* ಭೈರೇಗೌಡ ಬಿನ್ ಕಾಳೇಗೌಡ 
* ಸಿ.ಕೆ. ನಾಗಪ್ಪ ಬಿನ್ ಕಾಳೇಗೌಡ 


0 - 01 


ತಾಲ್ಲೂಕು: ಮಂಡ್ಯ 

ಸ. ನಂ . 
_ 101 


100 /3 


ತರಿ 


0 - 14 


| 


0 - 01 


0 - 01 
1 / 4 


| 0 - 13 | 0 - 75 


0. 07 


ಸ . ನಂ . | ಸ. ನಂ . 100 /3ರ 
100 / 4 ಉಳಿದ ಭಾಗ . 


0-14 


1/4 


ಸ . ನಂ . 


0 - 01 


2 | * ಮಂಚೇಗೌಡ ಬಿನ್ ಮಂಚೇಗೌಡ 


100 / 4 


| ತರಿ | 


0 - 07 


- 


| 0- 07 | 0- 40 | 


0 - 01 
3 / 4 


0 . 10 


ಸ . ನಂ . 
100 /3 


100/ 


ಸ . ನಂ . 
100 /4ರ 
ಉಳಿದ 
ಭಾಗ 


ರ 


ಸೆ 


0 - 07 


3 / 4 


12A 


ಭಾಗ ೩ 


೪೭೭೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 

6 | 7 | 8 


10 | 


- 11 


| 


- 12 


13 | 


14 


15 . 


3 


| 


*ಸಣ್ಣಲಿಂಗೇಗೌಡ ಬಿನ್ ಮಂಚೇಗೌಡ | 100/10A 


0- 04 


| 0 - 04 | 0 - 23 | 0 - 04 


0 - 04 


| 0. 23 


ಸ . ನಂ . 

| ಸ . ನಂ .99 
10002A 


ಸ . ನಂ . 
10001 


ಸ . ನಂ . 
10004 


0 - 04 


| 


0 - 00 


0-04 | 


- 


| 


0 - 00 
| 0 -04 | 0- 23 | 

* | 12 | 


- 


| 


ಸ . ನಂ . 
100 /12B 


/ 0. 03 


ಸ . ನಂ .99 


ಸ. ನಂ . 
100 / 1ರ 
ಉಳಿದ 
ಭಾಗ 


ಸ. ನಂ . 
| 100/ 10A 


0 - 04 


1/2 


* ತಿಮ್ಮೇಗೌಡ ಬಿನ್ ತಿಮ್ಮೇಗೌಡ 
* ಸಣ್ಣಲಿಂಗೇಗೌಡ ಬಿನ್ ಮಂಚೇಗೌಡ 
ಪಾರ್ವತಮ್ಮ ಉ .. ಮುನಿಯಮ್ಮ 
ಕಮಲಮ್ಮ ಕೋಂ ರಾಮೇಗೌಡ | 100 /li | ತರಿ | 
ನಾಗಮ್ಮ ಕೋಂ ರಾಮಲಿಂಗೇಗೌಡ 
ರಾಧ , ಸುಮಾ, ಶಿವರಾಮು, 
ಗಂಗಾಧರ ಬಿನ್ ಸಣ್ಣಲಿಂಗೇಗೌಡ 
*ಕಮಲಮ್ಮ ಕೋಂ ಟಿ. 
ರಾಮೇಗೌಡ* ಸಣ್ಣಲಿಂಗೇಗೌಡ ಬಿನ್ 
ಮಂಚೇಗೌಡಪಾರ್ವತಮ್ಮ ಉ .. 
ಮುನಿಯಮ್ಮ ಕಮಲಮ್ಮ ಕೋಂ 
ರಾಮೇಗೌಡನಾಗಮ್ಮ ಕೋಂ | 100/12 | ತರಿ | 
ರಾಮಲಿಂಗೇಗೌಡರಾಧ, ಸುಮಾ, 
ಶಿವರಾಮು, ಗಂಗಾಧರ ಬಿನ್ 
ಸಣ್ಣಲಿಂಗೇಗೌಡ* ಸಣ್ಣಲಿಂಗೇಗೌಡರಮನೆ 


0 - 04 


0 - 04 


0-11 


| 


- 


| 0 - 11 | 0 -62 | 


ಸ. ನಂ . | ಸ. ನಂ . 
100/ 4 10003 


ಸ . ನಂ . 
100 /12ರ 
ಉಳಿದ 
ಭಾಗ 


/ 0.24 


0 - 11 


1 / 4 


1/4 


\ 


ಜಾಗ. 


1003 


| ತರಿ | 


0 - 04 


| 0 - 04 | 0 - 22 | 0 - 04 


0 -04 | 0.22 


ಸ . ನಂ . 
100 /13 


ಸ. ನಂ . 
| 100 /14 


ಸ . ನಂ . 
100 /12 


ರಸ್ತೆ 


0 - 04 


*ಕಾಳೇಗೌಡ ಬಿನ್ ಜವರೇಗೌಡ 
* ಸಣ್ಣಲಿಂಗೇಗೌಡ ಮನೆಜಾಗ 
*ರಾಮೇಗೌಡ 
ಶಿವಲಿಂಗೇಗೌಡ 
ರಾಜೇಗೌಡ ಮೈ . ಗಾ .ತಾಯಿ ಸಣ್ಣಮ್ಮ 


10014 


ತರಿ 


0 - 03 


0 - 03 | 0 - 17 | 


0 - 03 


- 0 - 03 


| 0.17 


ಸ . ನಂ . 
100 /13 


ಸ. ನಂ .99 


ಸ . ನಂ . 
100 /l0 


ರ 


* ರಸ್ತೆ 


0 - 03 


ಒಟ್ಟು | 0 - 183/ 


0 -18 / 


ಗ್ರಾಮ : ಕೊಮ್ಮೇರಹಳ್ಳಿ 


ಹೋಬಳಿ: ಕಸಬಾ - 1 


ತಾಲ್ಲೂಕು: ಮಂಡ್ಯ 


ಜಿಲ್ಲೆ: ಮಂಡ್ಯ 


*ಕೆ ಬೋರೇಗೌಡ ಬಿನ್ 
ಕರಿಪುಟ್ಟೇಗೌಡ 


ಸ . ನಂ . 
18 /3 ರ 
ಉಳಿದ 


1803 


| ತರಿ 


| 0 - 17 1 / 2 | 


0 - 08 
1 / 2 


0 - 09 


0 - 58 | 0 - 03 


0 -03 | 0 - 03 | 


ರಸ್ತೆ 


ಸ. ನಂ . 
18 /2c 


ಸ . ನಂ . 13 


0 - 17 
1/2 


ಭಾಗ 


೪೭೭೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 


ಭಾಗ ೩ 


4 


| 


11 


12 


13 


14 


15 


0 - 01 


* ದಾಸಪ್ಪ ಬಿನ್ ದಾಸಪ್ಪ ಸಾತನೂರು 
*ರೇವಮ್ಮ ಕೋಂ ದಾಸಪ್ಪ 


21 


| ತರಿ | 1- 06 10- 02 | 1- 04 | 2 - 46 | 


0 - 01 
1/2 


ಸ . ನಂ . 
21ರ 
ಉಳಿದ 


0 - 08 


ರಸ್ತೆ 


| 


ಸ. ನಂ . 4 


| | 


ca 


1 - 06 


1 / 2 


ಭಾಗ. 


ಒಟ್ಟು | 0 - 04 


0 - 04 % 


ಗ್ರಾಮ : ಕೆರಗೋಡು 


ಹೋಬಳಿ: ಕೆರಗೋಡು- 1 


ತಾಲ್ಲೂಕು: ಮಂಡ್ಯ 


ಜಿಲ್ಲೆ: ಮಂಡ್ಯ 


0 - 02 


10 | * ಜಯಮ್ಮ ಬಿನ್ ಚಲುವಮ್ಮ 


| 22/ 21 | ಖುಷ್ಠಿ | 0-02 1/2 | - 1 1/2 | 0-10 


0 -10 


0 - 00 
| 1/4 | 


0 - 00 
1/4 


0.01 | 


ರಸ್ತೆ 


ಸ. ನಂ . 
22 /2 [ ರ 
ಉಳಿದ 
ಭಾಗ 


ಸ . ನಂ . 22 | 


ಸ . ನಂ . 
22 /2F 


0 - 02 
1/2 


12 


| 


ಸ. ನಂ . 
22015 


11 | * ಲಿಂಗೇಗೌಡ ಬಿನ್ ದೇವೇಗೌಡ 


| 220 /15 | ತರಿ | 


0 - 02 


| 


- 


| 0 -00 | 
| 0 - 02 | 0 -15 | 

| 1/4 | 


| 
| 


0 - 00 
1 / 4 


| 0.02 


ಸ್ತೆ 


ಸ . ನಂ . 
22014 


ಸ. ನಂ . 
220 / 16 


[ 


0 - 02 


ಉಳಿದ 
ಭಾಗ 


ಸ. ನಂ . 
220 /16 


12 ] » ಲಿಂಗೇಗೌಡ ಬಿನ್ ದೇವೇಗೌಡ 


| 0 - 00 | 
| 0 - 02 | 0 - 15 | 


220 /16 | ತರಿ | | 


0 - 02 


- 


| 0. 02 


0 - 00 
1 / 4 


1/ 4 


| 


- 


ಸ. ನಂ . 
22005 


0 - 02 


ಸ. ನಂ . 
| 220 / 17 | 


ಉಳಿದ 
ಭಾಗ. 


ಸ . ನಂ . 
22047 


13 | 


*ಕೃಷ್ಣಗೌಡ ಬಿನ್ ಲಿಂಗೇಗೌಡ 


220/17 | ತರಿ | 0- 04 | 


- 


| 0 - 04 0- 30 | 

| 0 - 00 | 
* | 1/2 | 


0 - 00 
1 / 2 


0 . 04 


| 


ಸ. ನಂ . 
22016 


ಸ . ನಂ . 
220 / 18 


0 - 04 


> 


ಉಳಿದ 
ಭಾಗ 


0 - 00 


* ಎಂ . ಜೆ . ಪಂಚಲಿಂಗೇಗೌಡ ಬಿನ್ 
ಜವರೇಗೌಡ 


676 / 6 | ಋಷಿ | 


0 - 08 


- 


| 0 - 08 | 0 - 31 


0 - 00 
1 / 4 


0 - 01 


ಸ . ನಂ . 
676/ 6 ರ 
ಉಳಿದ 
ಭಾಗ. 


ಸ. ನಂ . 
676 /5A2 


ಸ . ನಂ . 
6767 


0 - 08 


1 / 4 


ಭಾಗ ೩ 


೪೭೭೫ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 

| 6 | 7 | 8 | 9 


11 


12 


13 


14 


15 


ಸ. ನಂ . 


* ಎಂ . ಜೆ . ಪಂಚಲಿಂಗೇಗೌಡ ಬಿನ್ 


0 - 00 


0 - 00 


6767 ರ 


ಸ . ನಂ . 


15 . 


676 7 | ಖುಷಿ | 


0 - 08 


| 


- 


10- 08 | 0 - 31 | 


0 - 01 


ಸ. ನಂ . 
| 676 /5A1 


0 - 08 


ಜವರೇಗೌಡ 


1 / 2 


1 / 2 


ಉಳಿದ 


676 / 6 


ಭಾಗ 


ಒಟ್ಟು | 0 - 02 


0 - 02 


ಗ್ರಾಮ : ಚಲ್ಲಾನಾಯ್ಕನಹಳ್ಳಿ 


ಹೋಬಳಿ: ಬಸರಾಳು - 2 


ತಾಲ್ಲೂಕು: ಮಂಡ್ಯ 


ಜಿಲ್ಲೆ : ಮಂಡ್ಯ 


ಸ. ನಂ . 
57/ 3c 


0 - 01 


0 - 01 


ಸ . ನಂ . 


ಸ . ನಂ . 


* ಲಿಂಗೇಗೌಡ ಬಿನ್ ಕರೀಗೌಡ 
ಕೆಂಪೇಗೌಡ 


57 /3c \ ಋಷಿ | 


0 - 06 


- 


| 0 - 06 | 0 - 78 


| 0.20 | 


ರಸ್ತೆ 


0 - 06 


1 / 2 


1 / 2 


57/ 2 


57 /5 


ಉಳಿದ 


ಭಾಗ. 


0 - 01 


0 - 01 


1 / 2 


1 / 2 


ಗ್ರಾಮ : ಜಿ . ಹೊಸಹಳ್ಳಿ 


ಹೋಬಳಿ: ಬಸರಾಳು - 2 


ತಾಲ್ಲೂಕು: ಮಂಡ್ಯ 


ಜಿಲ್ಲೆ: ಮಂಡ್ಯ 


ಸ. ನಂ . 


45 / 2B ರ 


* ಸಿ. ಎಂ .ತಮ್ಮಣ್ಣಗೌಡ ಬಿನ್ 
ಮೋಟೇಗೌಡ 


45 /2B | ತರಿ | 0 - 28 | 


- 


| 0 - 28 | 1-64 | 0 -07 | 


- 


| 


0 - 07 


| 


0 .41 


ಚಾನಲ್ 


| 


0 - 28 


ಉಳಿದ 


ಭಾಗ 


ಸ . ನಂ . 


ಸ . ನಂ . 


ಸ. ನಂ . 
49 /1Co 


0 - 00 


0 - 00 


49 /1A1 


* ಸಿ.ಎನ್. ವೆಂಕಟರಮಣಶೆಟ್ಟಿ ಬಿನ 
ನೀಲಶೆಟ್ಟಿ 


49/1A1 | ತರಿ | 


0 -36 


| 0 - 04 | 0 - 32 | 1 - 48 | 


| 0.02 | 


49 /1A1 
ರ ಉಳಿದ 


0 - 36 


_ 1/2 | 


1 / 2 


ರ ಉಳಿದ 


ಉಳಿದ 


ಭಾಗ . 


ಭಾಗ. 


ಭಾಗ. 


ಒಟ್ಟು 0 - 07 % 


0 - 07 


೪೭೭೬ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಸೆಪ್ಟೆಂಬರ್ ೨೦, ೨೦೧೮ 
5 | 6 | 7 | 8 | 9 


| 


3 


| 4 | 


| 10 


11 


| 12 


12 


| 


1 


15 | 


ಗ್ರಾಮ : ಕೌಡ್ಲಿ 


ಹೋಬಳಿ : ಕೊಪ್ಪ 


ತಾಲ್ಲೂಕು: ಮದ್ದೂರು 


ಜಿಲ್ಲೆ : ಮಂಡ್ಯ 


ಸ . ನಂ . 


ಸ. ನಂ . 
328 /5ರ 


328/5ರ 


ಸ . ನಂ . 


* ರಾಮಯ್ಯ ಬಿನ್ ಚೌಡೇಗೌಡ 
* ನಂಜಮ್ಮ 


328/5 


ಖುಷಿ | 2- 30 | 


- 


2- 30 | 0 - 01 | 0- 02 | 


- 


| 0 - 02 | 0- 10 


ಸ . ನಂ . 329 


2 - 30 


ಉಳಿದ 


_ 331 


ಉಳಿದ 


ಭಾಗ 


ಭಾಗ. 


ಸ . ನಂ . 


ಸ . ನಂ . 


535 / 2 


535 /2 


* ಟಿ.ಎನ್. ನಾಗೇಶ ಬಿನ್ 


0 - 2 


ಸ . ನಂ . 


ಸ . ನಂ . 


20 


535/2 | ಖುಷ್ಠಿ | 0 - 29 | 0- 05 | 0 - 24 | 0 -82 | 


0 - 2 1 / 2 | 0. 09 


0 - 29 


ಟಿ . ನಂಜುಂಡಯ್ಯ 


1 / 2 


535 / 


536 


ಉಳಿದ 


ಉಳಿದ 


ಭಾಗ 


ಒಟ್ಟು | 0 - 04 % 


0 - 04 


ಗ್ರಾಮಠಾಣ 


ಭೂಸ್ವಾಧೀನಕ್ಕೆ 
ಒಳಪಡುವ 


ಷರಾ 


ಸ್ವತ್ತಿನ 


ಖಾತೆದಾರನ | ಭೂಮಾಲೀಕನ 


ಚಕ್ಕುಬಂದಿ 


ಕ್ರ. ಸಂ 


ಸ್ವತ್ತಿನ ಸಂಖ್ಯೆ 


ಆಕಾರ 


ಮರಗಳು 


| ಬಾವಿ | | ಕಟ್ಟಡ 


ವಿವರ 


ಹೆಸರು 


ವಿಸ್ತೀರ್ಣ 


(ಒಟ್ಟು 
ವಿಸ್ತೀರ್ಣ) 


ಚ. ಮೀ .ಗಳಲ್ಲಿ 


| ಪೂರ್ವ 


| 


ದಕ್ಷಿಣ 


ಪಶ್ಚಿಮ | ಉತ್ತರ 

7 . 


6 . 


10 


11. 


ಗ್ರಾಮ : ಮಂಡ್ಯ ನಗರಸಭೆ 


ಹೋಬಳಿ: ಮಂಡ್ಯ 


ತಾಲ್ಲೂಕು: ಮಂಡ್ಯ 


ಜಿಲ್ಲೆ: ಮಂಡ್ಯ 


ಸಿ . ಎಸ್ . ಶಿವರಾಮು ಬಿನ್ 


ಸದರಿ ಸ್ವತ್ತಿನ 

ಉಳಿದ | ರಸ್ತೆ 


D1/1119/1094 


35 . 00 ಚ . ಮೀ . 


ಸದರಿ ಸ್ವತ್ತಿನ 
ಉಳಿದ ಭಾಗ. 


ಸದರಿ ಸ್ವತ್ತಿನ 
ಉಳಿದ ಭಾಗ 


ಖಾಲಿ 


ಲೇ . ಪೂಜಾರಿ ಸಿದ್ದರಾಮಯ್ಯ 


- ಇಲ್ಲ | ಇಲ್ಲ | | 

ಜಾಗ 


ಭಾಗ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 


عععه 


ಎಸ್ . ಅನಿಲ್‌ಕುಮಾರ್ ಬಿನ್ 


ಖಾಲಿ 


22 | 


D1/ 110/ 68 / A -1 


16 . 00 ಚ . ಮೀ . 


| 


- 


ಸದರಿ ಸ್ವತ್ತಿನ 
| ಉಳಿದ | ರಸ್ತೆ 

ಭಾಗ 


ಸದರಿ ಸ್ವತ್ತಿನ 
ಉಳಿದ ಭಾಗ 


ಸದರಿ ಸ್ವತ್ತಿನ 
ಉಳಿದ ಭಾಗ 


ಶಿವಣ್ಣ 


ಜಾಗ 


- ಒಟ್ಟು 


51 .00 ಚ . ಮೀ 


ಗ್ರಾಮ : ಚಿಕ್ಕಬಳ್ಳಿ ( ಹಲ್ಲೆಗೆರೆ ಗ್ರಾಮ ಪಂಚಾಯತಿ) 


ಹೋಬಳಿ : ಬಸರಾಳು - 2 


ತಾಲ್ಲೂಕು: ಮಂಡ್ಯ 


ಜಿಲ್ಲೆ: ಮಂಡ್ಯ 


ಖಾಲಿ 


15210040 


ಜಾಗ 


ಭಾಗ್ಯಮ್ಮ ಜಿ ಸಿ ಕೋಂ ಲೇಟ್ 
ಎ ಶಿವಣ್ಣ 


14 .62 ಚ . ಮೀ . 


73ರ ಸೈಟು 


ಇಲ್ಲ | ಇಲ್ಲ 


ಇಲ್ಲ 


6200200304/ 282 


7. 31x2. 0 


ಮೀ . 


ಒಟ್ಟು 


14. 62 ಚ. ಮೀ . 


ಘೋಷ್ಟಾರೆ 


ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 


ಗ್ರಾಮಠಾಣ 


ಕ್ರಮ 


ಗ್ರಾಮಗಳ ಹೆಸರು 


ಹೋಬಳಿ 


ತಾಲ್ಲೂಕು 


ಒಟ್ಟು 
ಎ - ಗು 


ಐನು 


ಖರಾಬು 
ಎ - ಗು 


ಒಟ್ಟು 
ಎ - ಗು 


ಚ . ಮೀ 


ಎ - ಗು 


ಚಿಕ್ಕಬಳ್ಳಿ 


ಬಸರಾಳು - 2 


ಮಂಡ್ಯ 


ಮಂಡ್ಯ 


0 - 18 3/ 


0 - 18 4 


0 - 18 34 


ಕೊಮ್ಮೇರಹಳ್ಳಿ 


ಕಸಬಾ -1 


ಮಂಡ್ಯ 


ಮಂಡ್ಯ 


0 - 04 / 


0 - 04 4 


0 - 04 4 


ಕೆರಗೋಡು 


ಕೆರಗೋಡು-1 


ಮಂಡ್ಯ 


ಮಂಡ್ಯ 


0 - 02 


0 - 02 


0 - 02 


ಚಲ್ಲಾನಾಯ್ಕನಹಳ್ಳಿ 


ಬಸರಾಳು - 2 


ಮಂಡ್ಯ 


ಮಂಡ್ಯ 


0 - 01 1 / 2 


0 - 01 1 / 2 


0 - 01 1/2 


ಜಿ. ಹೊಸಹಳ್ಳಿ 


ಬಸರಾಳು - 2 


ಮಂಡ್ಯ 


ಮಂಡ್ಯ 


0 - 07 % 


0 - 07 / 


0 - 07 % 


RNI. No. KARBIL / 2001/47147 POSTAL REGN. No . RNP/KABGS/2202/ 2017 - 19 
Licensed to post without prepayment WPP No . 297 


೪೭೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೨೦ , ೨೦೧೮ 


ಭಾಗ ೩ 


ಭೂಸ್ವಾಧೀನಕ್ಕೆ ಒಳಪಡುವ ಜಮೀನಿನ ವಿಸ್ತೀರ್ಣ 


ಗ್ರಾಮಠಾಣ 


ಕ್ರಮ 
ಸಂಖ್ಯೆ 


ಗ್ರಾಮಗಳ ಹೆಸರು 


ಹೋಬಳಿ 


ತಾಲ್ಲೂಕು 


ಐನು 


ಎ - ಗು 


ಖರಾಬು 
ಎ - ಗು 


ಒಟ್ಟು 
ಎ - ಗು 


ಚ. ಮೀ 


ಎ - ಗು 


ಎ - ಗು 


ಕೌಡ್ಲೆ 


ಕೊಪ್ಪ 


ಮದ್ದೂರು 


ಮಂಡ್ಯ 


0 - 04 


0 - 04 4 


0 - 04 / 


ಮಂಡ್ಯ ನಗರಸಭೆ 


ಮಂಡ್ಯ 


ಮಂಡ್ಯ 


ಮಂಡ್ಯ 


51. 00 ಚ . ಮೀ 


0 - 00 % 


0 - 00 % 


ಚಿಕ್ಕಬಳ್ಳಿ ( ಹಲ್ಲೆಗೆರೆ ಗ್ರಾಮ 

ಪಂಚಾಯತಿ) 


ಬಸರಾಳು - 2 


ಮಂಡ್ಯ 


ಮಂಡ್ಯ 


14.62 ಚ . ಮೀ . 


0 - 00 / 


0 - 00 / 


ಒಟ್ಟು 


0 - 38 34 


0 - 38 3 


0 - 00 % 


0 - 39 % 


PR - 589 
Sc - 200 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಇಂ . ಪಿ. ಆರ್ . ತಾರಾ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಬಾಹ್ಯ ಅನುದಾನಿತ ಯೋಜನೆಗಳು ( ಇಎಪಿ) 
ಲೋಕೋಪಯೋಗಿ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59. 


